ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : 


ಶ್ರೀ ಯು.ಬಿ. ವೆಂಕಟೇಶ್‌ 


(ಣಾಮನಿರೇಶಸ ಹೊಲಂಡಿಹವರು) 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 05 
ಉತ್ತರಿಸಬೇಕಾದ ದಿನಾಂಕ 15.02.2022 
ಉತ್ತರಿಸಬೇಕಾದ ಸಚಿವರು ಸಹಕಾರ ಸಚಿವರು 


ಸಹಕಾರ ಸಂಘಗಳ ಅಧಿನಿಯಮ 
ತಿದ್ದುಪಡಿಗೆ ಸರ್ಕಾರ ಕೈಗೊಂಡ 


ಲೆಕ್ಕಪರಿಶೋಧನೆಯನ್ನು 
ಸರ್ಕಾರಿ ಲೆಕ್ಕಪರಿಶೋಧಕರಿಂದ 
ಮಾಡಿಸಲು ಸರ್ಕಾರ ಕುಮ 
ಸೈೆಗೊಂಡಿದೆಯೇ; 


ಇಲ್ಲದಿದ್ದಲ್ಲಿ ಈ ಬಗ್ಗೆ ಸರ್ಕಾರದ 


ಈ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಪರಿಶೀಲಿಸಿ ಮುಂದಿನ 
ಕ್ರಮವಿಡಲಾಗುವುದು. 


ಕರ್ನಾಟಕ ಸಹಕಾರ ಸಂಘೆಗಳ ಅಧಿನಿಯಮ 1959ರ ಕಲಂ 63(1) ಹಾಗೂ 
63(2) ರಂತೆ ಸಹಕಾರ ಸಂಘಗಳು ತಮ್ಮ ಸಂಸ್ಥೆಯ ವಾರ್ಷಿಕ ಶಾಸನಬದ್ಧ 
ಲೆಕ್ಕಪರಿಶೋಧನೆಗೆ ಲೆಕ್ಕಪರಿಶೋಧಕರನ್ನು ನೇಮಿಸಿಕೊಳ್ಳಬಹುದಾಗಿದೆ. 
ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ: 1959ರ ಕಲಂ 63(1) ಹಾಗೂ 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 29ರಂತೆ 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು ಸನ್ನದು 
ಲೆಕಪರಿಶೋಧಕರು/ಸನ್ನದು ಲೆಕಪರಿಶೋಧಕರ ಘಫರ್ಮ್‌/ಕಾಸ್ಟ್‌ 
ಅಕೌಂಟೆಂಟ್‌ /1 ಕಾಸ್ಟ್‌ ಅಕೌಂಟೆಂಟ್‌ ಫರ್ಮ್‌ ಹಾಗೂ ಇಲಾಖಾ 
ಲೆಕ್ಕಪರಿಶೋಧಕರ ಯಾದಿಯನ್ನು ಸಿದ್ದಪಡಿಸಬೇಕಿರುತ್ತದೆ. ಸದರಿ 
ಪಟ್ಟಿಯಲ್ಲಿ ಲಭ್ಯವಿರುವ ಲೆಕ್ಕಪರಿಶೋಧಕರನ್ನು ಸಹಕಾರ ಸಂಘಗಳು 
ಆಯ್ಕೆ ಮಾಡಿಕೊಂಡು ತಮ್ಮ ವಾರ್ಷಿಕ ಶಾಸನಬದ್ಮ 
ಲೆಕ್ಕಪರಿಶೋಧನೆಯನ್ನು ನಿರ್ವಹಿಸಿಕೊಳ್ಳಬೇಕಿರುತ್ತದೆ. ಸಹಕಾರ 
ಸಂಘಗಳು ಇಲಾಖಾ ಲೆಕ್ಕಪರಿಶೋಧಕರನ್ನು ಸಾಮಾನ್ಯ ಸಭೆಯಲ್ಲಿ ನೇಮಕ 
ಮಾಡಿಕೊಂಡಲ್ಲಿ ಅಂತಹ ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆಯನ್ನು 
ಇಲಾಖಾ ಲೆಕ್ಕಪರಿಶೋಧಕರಿಂದ ನಿರ್ವಹಿಸಲಾಗುತ್ತಿದೆ. . 
ಸರ್ಕಾರಿ ಲೆಕ್ಕಪರಿಶೋಧಕರಿಗೆ ಸಹಕಾರ ಸಂಘಗಳ ಶಾಸನಾತ್ಮಕ 
ಲೆಕ್ಕಪರಿಶೋಧನೆಗೆ ಅವಕಾಶ ಇರುವುದರಿಂದ ಈ ಪ್ರಶ್ನೆ ಉಧೃವಿಸುವುದಿಲ್ಲ. 


ಸರ್ಕಾರಿ ಪೆಕ್ಕಪರಿಶೋಧಕರಿಂದ 
ಲೆಕ್ಕಪರಿಶೋಧನೆ ಮಾಡಿಸಲು 
ಸರ್ಕಾರಕ್ಕಿರುವ - 
ತೊಡಕುಗಳೇನು? 


ಸಿಒ 14 ಸಿಎಲ್‌ಎಮ್‌ 2022 (ಇ) 


ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ 1959ಕ್ಕೆ 2013ರಲ್ಲಿ ಸಮಗ್ರ 
ತಿದ್ದುಪಡಿಯಾಗಿದ್ದು ಅದರಲ್ಲಿನ ಅವಕಾಶದಂತೆ ಸಹಕಾರ ಸಂಘೆಗಳ 
ಲೆಕ್ಕಪರಿಶೋಧನೆಯನ್ನು ಸನ್ನದು ಲೆಕ್ಕಪರಿಶೋಧಕರು / ಸನ್ನದು 
ಲೆಕ್ಕಪರಿಶೋಧಕರ ಫರ್ಮ್‌ ! ಕಾಸ್ತ ಅಕೌಂಟೆಂಟ್‌ / ಕಾಸ್ತ ಅಕೌಂಟೆಂಟ್‌ 
ಫರ್ಮ್‌ ಹಾಗೂ ಇಲಾಖಾ ಲೆಕ್ಕಪರಿಶೋಧಕರು ನಿರ್ವಹಿಸುತ್ತಿರುತ್ತಾರೆ. 
ಪ್ರಸ್ತುತ ಕಾಯ್ದೆಯಲ್ಲಿನ ಅವಕಾಶ ಹಿನ್ನಲೆಯಲ್ಲಿ ಲೆಕ್ಕಪರಿಶೋಧನೆಯನ್ನು 
ಸಂಪೂರ್ಣವಾಗಿ ಸರ್ಕಾರಿ ಲೆಕ್ಕಪರಿಶೋಧಕರಿಂದ ಮಾಡಿಸುವ ಪುಶ್ನೆ 


“£0. 
(ಎಸ್‌. ೬. ಸೋಮಶೇಖರ್‌) 
ಸಹಕಾರ ಸಚಿವರು 


